ಕರ್ನಾಟಕ ವಿಧಾನ ಪರಿಷತ್ತು 


೦1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 15೦4 

೦೭. ಸದಸ್ಯರ ಹೆಸರು ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

೦3. ಉತ್ತರಿಸುವ ದಿನಾಂಕ 19.೦3.202೦ 

೦4. ಉತ್ತರಿಸುವ ಸಚಿವರು ಗೃಹ ಸಚಿವರು 

ಕ್ರ. 

ಸಂ ಪ್ರಶ್ನೆ ಉತ್ತರ 

ಅ) | ಕೆಎಸ್‌ ಇರ್‌ ಸಿ.ಎ.ಆರ್‌ ಮತ್ತು ಹೌದು: 
ಡಿ.ಎ.ಆರ್‌.  ಕಾಸ್ಟ್‌ಲೇಬಲ್‌ಗಳು ಸಿವಿಲ್‌ | ಜಾಲ್ರಯಲ್ಲರುವ ವೃಂದ ಮತ್ತು ನೇಮಕಾತಿ 
ಪೊಆೀಸ್‌ ಕಾನ್ಸ್‌ವೇಬಲ್‌ ಹುದ್ದೆಗೆ ಹೋಗಲು | ನಿಯಮಗಳಪ್ಪಯಃಸಿವಿಲ್‌ ಪೊಅೀಸ್‌ ಕಾನ್ಸ್‌ಟೇಬಲ್‌ ಹುದ್ದೆಗೆ 
ಅವಕಾಶ ಇದೆಯೇ; ಇದ್ದಲ್ಲ ಅದಕ್ಕಿರುವ | ಶೈಕ್ಷಣಿಕವಾಗಿ ಪಿ.ಯು.ಸಿ. ಮತ್ತು ತತ್ಸಮಾನ ವಿದ್ಯಾರ್ಹತೆ 
ಅರ್ಹತೆಗಳೇನು; ಹೊಂದಿ, ಅರ್ಹರಿರುವ ಸೇವಾ ನಿರತ ಸಿಬ್ಬಂದಿಗಳು 

ನೇಮಕಾತಿ ಪ್ರಾಧಿಕಾರಿಗಳ ಅನುಮತಿಯ ಮೇರೆಗೆ ಪಿ.ಪಿ.ಸಿ. 
ಹುದ್ದೆಗೆ ಹೋಗಲು ಅವಕಾಶವಿದೆ. 

ಆ) | 2015ರಿಂದ ಇ್ಲಯವರೆಗೆ ಕೆ.ಎಸ್‌.ಆರ್‌.ಪಿ..'] 2೦15 ರಿಂದ `` ಇಲ್ಲಯವರೆಗೆ '`'ಕೆ.ಎಸ್‌.ಆರ್‌.ಪಿ.'`'ಮತ್ತು 
ಸಿ.ಎ.ಆರ್‌. ಮತ್ತು ಡಿ.ಎ.ಆರ್‌. | ಸಿ.ಎ.ಆರ್‌. ಮತ್ತು ಡಿ.ಎ.ಆರ್‌. ಕಾನ್ದ್‌ಬೇಬಲ್‌ ಆಗಿ ಕರ್ತವ್ಯ 
ಕಾಸ್ಟ್‌ಟೇಬಲ್‌ಗಳಲ್ಲ ಎಷ್ಟು ಜನರು ಸಾಗರೀಕ | ನಿರ್ವಹಿಸುತ್ತಿದ್ದ ಸಿಬ್ಬಂದಿಗಳು ನಾಗರೀಕ (ಸಿವಿಲ್‌) ಪೊಲೀಸ್‌ 
ಸಿವಿಲ್‌ ಹೊೀಸ್‌ ಕಾನ್ಸ್‌ಟೇಬಲ್‌ ಹುದ್ದೆಗೆ | ಕಾನ್ಸ್‌ಲೇಬಲ್‌ ಹುದ್ದೆಗೆ ಆಯ್ದೆಯಾಗಿರುವ ವಿವರ ಈ 
ಆಯ್ಲೆಯಾಗಿದ್ದಾರೆ; (ಮಾಹಿತಿ ನೀಡುವುದು) ಕೆಳಕಂಡಂತಿದೆ. 

ಕ್ರ 

7 ಹುದ್ದೆ ಸಂಖ್ಯೆ | 

) | ಕೆ.ಎಸ್‌.ಆರ್‌.ಪಿ. 5ರ | 

೨) | ಪಿ.ಎ.ಆರ್‌. / ಡಿ.ಎ.ಆರ್‌. 1067 

[ | ಇಷ್ಟು [ಕs 

ಇ)|ಕೇ ರೇತಿ``'ಕಾನ್ಸ್‌ ಲೇಬಲ್‌ಗಳು ಸಿವಿಲ್‌ ಕ ರೀತಿಹುಡ್ದೆ ತ್ಯಜಸಿ ಹೋದೆ ಅಭ್ಯರ್ಥಿಗಳಆಂದ | 

ಕಾಸ್ಟ್‌ಟೇಬಲ್‌ ಆಗಿ ಹೋಗುವುದರಿಂದ | ಉಂಟಾಗುವ ರಿಕ್ಷಸ್ಥಾನಗಳನ್ನು ಮುಂದಿನ ನೇಮಕಾತಿ 
ಕೆ.ಎಸ್‌.ಆರ್‌.ಪಿ. ಸಿ.ಎ.ಆರ್‌. ಮತ್ತು | ಪ್ರಕ್ರಿಯೆಯಲ್ಲ ಪರಿಗಣಿಸಿ ನೇರ ನೇಮಕಾತಿ ಮೂಲಕ ರಿಕ್ತ 
ಡಿ.ಎ.ಆರ್‌. ಕಾಸ್ಟ್‌ಲೇಬಲ್‌ಗಳ ಹುದ್ದೆ ಸ್ಥಾನಗಳನ್ನು ಭರ್ತಿ ಮಾಡಲಾಗುವುದರಿಂದ ಸಿಬಂದಿಗಳ 
ಖಾಅಯಾಗಿ ಸಿಬ್ಣಂದಿಗಳ | ಕೊರತೆ ಉಂಬಾಗುವುದಿಲ್ಲ. 
ಕೊರತೆಯುಂಬಾಗುವುದಿಲ್ಲವೆ; # 

ಈ) | ಎಲ್ಲಾ ವಿಭಾಗಗಳ ಪೊಲೀಸ್‌ 
ಕಾನ್ಸ್‌ಲೇಬಲ್‌ಗಳ ಹುದ್ದೆಗಳಗೂ | ಸರ್ಕಾರದ ಮುಂದೆ ಈ ಕುರಿತು ಪ್ರಸ್ತಾವನೆ ಇರುವುದಿಲ್ಲ 


ಏಕರೂಪವಾದ ವಿದ್ಯಾರ್ಹತೆ ನಿಗದಿಗೊಳಸಿ 
ನೇಮಕಾತಿ ಮಾಡಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ? 


HD/25/PPA/2020-PS_ B 


(ಬಸವರಾಜ ಬೊಮ್ಮಾಯಿ) 
ಗೃಹ ಸಜಿವಕು 


